ಬಾಷಾ ಬೂದ್ಯಶ್ಯದ ಮೂಲಕ/ಮುಖೇವ ಬಾಷಿಕ 


A 


ವೈವಿಧ್ಯತೆಯನ್ನು ಕಲಿಸುವುದು. 
ರಿಜ್ಜ್ಠಾನ್‌ ಅಹಮದ್‌ 


ಪೀಠಿಕೆ 


ಬಾರತದ ಸಾಂಸ್ಕೃತಿಕ, ರಾಜಕೀಯ, ಜನಾಂಗೀಯ ಹಾಗೂ ಧಾರ್ಮಿಕ 
ವೈವಿಧ್ಯತೆಗಳಿಗೆ ಶಾಲಾ ಪಠ್ಯಕ್ರಮದಲ್ಲಿ ಸಿಗುವ ಪ್ರಾಮುಖ್ಯತೆಗೆ ಹೋಲಿಸಿದಾಗ, 
ಬಾರತದ ಭಾಷಿಕ ಮೈವಿಧ್ಯತೆಗೆ, ಈ ವೈವಿಧ್ಯತೆಯು ಪ್ರಕಟಿಗೊಳ್ಳವ ವಿಬಿನ್ನ 
ಬಾಷೆಗಳು, ಅದರ ಉಪಭಾಷೆಗಳು (ನಾಡುನುಡಿಗಳು) ಹಾಗೂ ಲಿಪಿಗಳು, 
ಬಹುಭಾಷಿಕತೆ ಅಂದರೆ ಒಂದಕ್ಕಿಂತ ಹೆಚ್ಚಿನ ಭಾಷೆಯನ್ನು ಉಪಯೋಗಿಸುವ 
ಸಾಮರ್ಥ್ಯ ಮುಂತಾದ ಸಂಗತಿಗಳಿಗೆ ಅದೇ ರೀತಿಯ ಶೈಕ್ಷಣಿಕ ಗಮನವು 
ಸಿಗುವುದಿಲ್ಲ. ಭಾರತವು ಸಾವಿರಾರು ಭಾಷೆಗಳು ಹಾಗೂ ಉಪಭಾಷೆಗಳಿಗೆ 
ಮನೆಯಾಗಿದೆ ಹಾಗೂ ಇವೆಲ್ಲವೂ ಪ್ರಮುಖವಾದ ನಾಲ್ಕು ಭಾಷಾ ಪರಿವಾರಕ್ಕ 
ಸೇರುತ್ತವೆ- ಅವೆಂದರೆ ಇಂಡೋ- ಆರ್ಯನ್‌, ದ್ರಾವಿಡಿಯನ್‌, ಟೆಬೇಟೋ- 
ಬರ್ಮನ್‌ ಹಾಗೂ ಆಸ್ಟೋ- ಏಷಿಯಾಟಿಕ್‌ ಇವುಗಳಡಿಯಲ್ಲಿ ಬರುವಂತಹ 
ಹಲವಾರು ಬಾಷೆಗಳು. ಇವುಗಳು ಎಷ್ಟು ವಿಬಿನ್ನವೆ೦ದರೆ ಅವುಗಳನ್ನು ಪರಸ್ಪರ 
ಗುಹಿಸಲು ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ, ಹಿಂದಿ, ತಮಿಳು ಹಾಗೂ 
ಮಣಿಪುರಿ ಭಾಷೆಯನ್ನು ಮಾತನಾಡುವವರು ಪರಸ್ಪರ ಒಬ್ಬರನ್ನೊಬ್ಬರ 
ಮಾತನ್ನು ಅರ್ಥ ಮಾಡಿಕೊಳ್ಳಲಾರರು. 


ಬಾರತದಲ್ಲಿ, ಅಧಿಕೃತ ಭಾಷೆ ಹಿಂದಿಯ ಜೊತೆಗೆ ಇಂಗಿಷ್‌ ಕೂಡ ಸಹ-ಅಧಿಕೃತ 
ಬಾಷೆಯಾಗಿರುವುದಲ್ಲದೆ, 22 ಭಾಷೆಗಳು ಸಂವಿಧಾನಾತ್ಮಕವಾಗಿ ಅನುಸೂಚಿತ 
ಬಾಷೆಗಳೆಂಬ ಸ್ಥಾನವನ್ನು ಪಡೆದಿವೆ. ಆದರೆ, ಮುದ್ರಣದಲ್ಲಿ, ಧ್ವನಿ-ದೃಶ್ಯ 
ಮಾಧ್ಯಮ ಹಾಗು ಅಂತರ ಜಾಲದಲ್ಲಿ ಇದಕ್ಕಿಂತ ಹೆಚ್ಚಿನ ಬಾಷೆಗಳ 
ಉಪಯೋಗವನ್ನು ನಾವು ಕಾಣಬಹುದು. ಉದಾಹರಣೆಗೆ, ಪಶ್ಚಿಮ ಉತ್ತರ 
ಪ್ರದೇಶ ಹಾಗೂ ಬಿಹಾರದಲ್ಲಿ ಮಾತನಾಡುವ ಭೋಜ್ದುರಿ ಭಾಷೆಯು ಅಧಿಕೃತ 
ಬಾಷೆಯೆಂಬ ಸ್ಥಾನವನ್ನು ಹೊಂದಿಲ್ಲವಾದರೂ, ಸಿನಿಮಾ ಸಂಭಾಷಣೆಗಳು, 
ಹಾಡುಗಳು ಹಾಗೂ ಅಂತರ್‌ ಜಾಲದಲ್ಲಿ ಬಹಳಷ್ಟು ಬಳಕೆಯಲ್ಲಿದೆ. 
ವಾಸ್ತವವಾಗಿ, ಬೋಜ್ಜುರಿ ಭಾಷೆಯಲ್ಲಿ ಸಾಹಿತ್ಯ ರಚನೆಗಳು ಸಹ ಇವೆ. 


ಇದಲ್ಲದೆ, 2001ರಲ್ಲಿ ನಡೆದ ಜನಗಣತಿಯ ಪ್ರಕಾರ, ಅನೇಕ ಬಾಷೆಗಳನ್ನು 
ಮಾತನಾಡುವ ಜನರು ತಮ್ಮ ಮಾತೃ ಭಾಷೆಯ ಜೊತೆಗೆ ಇನ್ನಿತರ 
'ಉಪಾಂಗೀಯ' ಭಾಷೆಗಳನ್ನು ಮಾತನಾಡುತ್ತಾರೆಂದು ತಿಳಿದು ಬಂದಿದೆ 
(ಮಲ್ಲಿಕಾರ್ಜುನ್‌, 2010). ಹೀಗಾಗಿ ಬಹಳಷ್ಟು ಜನ ತಮ್ಮ ದಿನನಿತ್ಯದ 
ಸಾಮಾಜಿಕ-ಭಾಷಿಕ ಒಡನಾಟಿದಲ್ಲಿ ಅನೇಕ ಭಾಷೆಗಳನ್ನು ಬಳಸುತ್ತಾರೆಂದು 
ಇದರಿಂದ ನಮಗೆ ತಿಳಿದು ಬರುತದೆ. ಈ ಸಾಮಾಜಿಕ ಬಹುಬಾಷಿಕತೆಯನ್ನು 
ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ತಿ-ಭಾಷಾ ಸೂತ್ರವನ್ನಾಗಿ ಅಳವಡಿಸಲಾಗಿದೆ.3 


ಭಾರತವು ಬಹುಭಾಷಿಕತೆಯ ಗುಣದಿಂದ ರೂಪಿತವಾಗಿದ ಎಂದು 
ಅಂಕಿಅಂಶಗಳಿಂದ ಸಾಬೀತು ಪಡಿಸಬೇಕಾಗಿಲ್ಲ; ಕಾರಣ ಅದು ನಮ್ಮ 
ಸಾಮಾಜಿಕ-ಭಾಷಿಕ ಅಸ್ಥಿತ್ವದ ಭಾಗವೇ ಆಗಿದೆ. ತಮ್ಮ ತಮ್ಮ ಮಾತೃಭಾಷೆಯ 
ಜೊತೆಗೆ ಎರಡು ಇಲ್ಲವೆ ಮೂರು ಭಾಷೆಗಳನ್ನು ಹಾಗೂ/ಇಲ್ಲಬೆ 
ಉಪಭಾಷೆಗಳನ್ನು ಮಾತನಾಡುವ ಜನರನ್ನು ನಾವು ಸಾಮಾನ್ಯವಾಗಿ 
ಕಾಣಬಹುದು. ಉದಾಹರಣೆಗೆ, ಶಿಕ್ಟಿತನಾದ ಭೋಜ್ಬುರಿ ಮಾತನಾಡುವ ವ್ಯಕ್ತಿಗೆ 
ಹಿಂದಿ ಹಾಗು ಬಹುಶಃ ಇಂಗಿಷ್‌ ಬರುವ ಸಾಧ್ಯತೆ ಇರುತದೆ. ಅವರು ಪಟ್ನಾದಲ್ಲಿ 
ನೆಲೆಸುವವರಾಗಿದ್ದರೆ, ಅವರಿಗೆ ಸ್ವಲ್ಪ ಮಗಾಹಿ ಉಪಭಾಷೆ ಸಹ ತಿಳಿದಿರುವ 
ಸಾಧ್ಯತೆ ಹೆಚ್ಚಿರುತ್ತದೆ. ಬಿಹಾರದಲ್ಲಿ, ಬಸ್ಸು ಇಲ್ಲವೆ ರೈಲಿನಲ್ಲಿ ಓಡಾಡುವಾಗ 
ಜನರು ತಮ್ಮ ತಮ್ಮ ಉಪಭಾಷೆಗಳಲ್ಲಿ ರಾಜಕೀಯದ ಬಗ್ಗೆ ಚರ್ಚಿಸಿಕೊಳ್ಳುತ್ತಾ, 
ಮಧ್ಯದಲ್ಲಿ ಹಿಂದಿಯಲ್ಲಿ ಮಾತನಾಡುತ್ತಾ ಇಂಗೀಷ್‌ ಪದಗಳನ್ನು 
ಉಪಯೋಗಿಸುವುದನ್ನು ನಾನು ಗಮನಿಸಿದ್ದೇನೆ.4 


ಭಾರತದಲ್ಲಿರುವ ಭಾಷಿಕ ವೈವಿಧ್ಯತೆಯು, ಅನೇಕ ಭಾಷೆಗಳನ್ನು ಹಾಗೂ ಉಪ 
ಬಾಷೆಗಳನ್ನು ಕೇವಲ ಮೌಖಿಕ ಸಂವಹನಕ್ಕಷ್ನೇ ಬಳಸುವಲ್ಲಿ ಸೀಮಿತವಾಗಿಲ್ಲ; 
ಅವುಗಳು ವಿವಿಧ ಬರಹಗಳಲ್ಲಿ ಹಾಗೂ ಬರವಣಿಗೆಯ ವ್ಯವಸ್ಥೆಗಳಲ್ಲಿ 
ಬಳಕ ಯಾಗುವುದನ್ನು ನಾವು ಭಾರತದ ಆದ್ಯಂತ ಕಾಣಬಹುದು. ಪುಸ್ಮಕಗಳು, 
ದಿನಪತ್ರಿಕೆಗಳು, ಕರಪತ್ರಗಳು, ಕೈಪಿಡಿ ಇತ್ಯಾದಿಗಳನ್ನು ಅಧಿಕೃತವಾಗಿ 
ಅನುಸೂಚಿಸಲಾಗದ ಇನ್ನಿತರ ಅನೇಕ ಭಾಷೆಗಳಲ್ಲಿ ಹಾಗೂ ಲಿಪಿಗಳಲ್ಲಿ 
ಬಹಷ್ಟು ಸಂಖ್ಯೆಯಲ್ಲಿ ಮುದ್ರಣ ಮಾಡಲಾಗುತದೆ. ಈ ಭಾಷಾ ವೈವಿಧ್ಯತೆಯ 
ಅತ್ಯಂತ ಪ್ರಬಲವಾಗಿ ಗೋಚರವಾಗುವ ಉದಾಹರಣೆಯೆಂದರೆ ಅನೇಕ 
ಬಾಷೆಗಳಲ್ಲಿ ಕಾಣುವ ಸಾರ್ವಜನಿಕ ಸಂಜ್ಞೆ ಹಾಗು ಚಿಹ್ನೆಗಳು. 21ನೇ 
ಶತಮಾನದ ಜಾಗತೀಕರಣಗೊಂಡ ಪ್ರಪಂಚದಲ್ಲಿ ಸಾರ್ವಜನಿಕ ಸಂಜ್ಞೆ ಹಾಗು 
ಚಿಹ್ನೆಗಳನ್ನು ಎಲ್ಲೆಡೆ ಕಾಣಬಹುದಾಗಿದೆ. ಇವು ಭಾಷೆ ಹಾಗೂ ಲಿಪಿಗಳೆರಡನ್ನೂ 
ಪ್ರತಿನಿಧಿಸುವ ಕಾರಣದಿಂದ ವಿಶಿಷ್ಠವಾದ ಗುಣವನ್ನು ಹೊಂದಿವೆ. ಈ 


ಸಾರ್ವಜನಿಕ ಸಂಜೆ ಹಾಗೂ ಚಿಹ್ನೆಗಳನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು 
ಇಲ್ಲವೆ ವ್ಯಕ್ತಿ ಇಲ್ಲವೆ ಖಾಸಗಿ ವ್ಯಾಪಾರಿ ಸಂಸ್ಥೆಗಳು ಅಳವಡಿಸಿರುವಂ೦ತಹುದು 
ಆಗಿರುತ್ತದೆ. ಇದಕ್ಕೆ ಉದಾಹರಣೆಯೆಂದರೆ ರಸ್ತೆಗಳ ಮೇಲೆ ಹಾಗೂ ಸರ್ಕಾರಿ 
ಕಟ್ಟಡಗಳ ಮೇಲೆ ಕಾಣಿಸುವ ಸಂಜ್ಞೆ ಹಾಗು ಚಿಹ್ನೆಗಳು, ಹಾಗೆಯೇ ಖಾಸಗಿ 
ಆಸ್ಲಿಗಳಾದ ಮನೆಗಳು ಹಾಗೂ ವ್ಯಾಪಾರಿ ಸೊತ್ತುಗಳು, ಖಾಸಗಿ ಸಂಸ್ಥೆಗಳೆಂ೦ದರೆ 
ಅಂಗಡಿಗಳು ಹಾಗು ಹೋಟೆಲುಗಳ ಮೇಲೆ ಕಾಣುವಂತಹುದು. ಸಾಮಾಜಿಕ 
ಬಾಷಿಕತೆಯ ಸಾಹಿತ್ಯದಲ್ಲಿ, ಸಾರ್ವಜನಿಕ ಪ್ರದೇಶಗಳ ಗುರುತನ್ನು ಸೂಚಿಸುವ 
ಈ ಭಾಷಿಕ ವಸ್ತಗಳನ್ನು ಬಾಷಾ ಭೂದೃಶ್ಯವೆಂದು (ಮುಂದೆ ಇದನ್ನು ಭಾ ಭೂ 
ಎಂದು ಸೂಚಿಸಲಾಗುತ್ತದೆ) ಕರೆಯಲಾಗುತದೆ. 


ಬಾರತದ ಸಾಂಸ್ಕೃತಿಕ ವೈವಿಧ್ಯತೆಯು ಶಾಲಾ ಪಠ್ಯಕ್ರಮದಲ್ಲಿ 
ಪ್ರಾಮುಖ್ಯತೆಯನ್ನು ಪಡೆದಿದೆಯಾದರೂ, ಬಾಷಿಕಾ ಮೈವಿಧ್ಯತೆಗೆ ಅದೇ ಆದ್ಯತೆ 
ದೊರೆತಿಲ್ಲ. ಹೀಗಾಗಿ, ವಿದ್ಯಾರ್ಥಿಗಳ ದಿನನಿತ್ಯದ ಬದುಕಿನಲ್ಲಿ ಭಾಷೆಗಳು ಹಾಗೂ 
ಉಪಭಾಷೆಗಳು ಸೃಷ್ಟಿಸುವ ಈ ಸಮೃದ್ಧ ಸಮ್ಮೇಳನವನ್ನು 
ಸಂಪನ್ನೂಲವನ್ನಾಗಿ ಶಿಕ್ಷಕರು ತರಗತಿಗಳಲ್ಲಿ ದುಡಿಸಿಕೊಳ್ಳವುದೇ ಇಲ್ಲ. ಇದರ 
ಫಲವಾಗಿ, ವಿದ್ಯಾರ್ಥಿಗಳು ತರಗತಿ ಹಾಗೂ ನಿಜ ಬದುಕಿನಲ್ಲಿರುವ ಭಾಷೆಗಳ 
ನಡುವೆ ಸಂಬಂಧವನ್ನು ಹೊಂದಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ 
ಲೇಖನದಲ್ಲಿ ನಾನು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸಾರ್ವಜನಿಕ ಸಂಜ್ಞೆ 
ಹಾಗೂ ಚಿಹ್ನೆಗಳನ್ನು, ಜಾಹೀರಾತು/ ಸೂಚನಾ ಫಲಕಗಳಿಂದ ಸಂಗಹಿಸಿರುವ 
ಮಾಯಿತಿಯನ್ನು ಹೇಗೆ ಸಂಪನ್ನೂಲವಾಗಿ ಬಳಸಬಹುದೆಂಬ ವಿಧಾನವನ್ನು 
ಸೂಚಿಸಿ, ಇದನ್ನು ಬಾಷಿಕ ವೈವಿಧ್ಯತೆ ಹಾಗೂ ಬಾಷೆಗೆ ಸಂಬಂಧಿಸಿದ 
ವಿಚಾರಗಳ ಕುರಿತಾದ ಕಲಿಕೆಗೆ ಹೇಗೆ ಉಪಯೋಗಗಿಸಿಕೊಳ್ಳಬಹುದೆಂದು 
ಚರ್ಚಿಸಿದ್ದೇನೆ. ಇದರೊಡನೆ, ಇಂತಹ ಮಾಹಿತಿಯ ಬಳಕೆ ಹಾಗೂ ಇದನ್ನು 
ಸಂಗ್ರಹಿಸುವ ಕಾರ್ಯದಲ್ಲಿ ವಿದ್ಯಾರ್ಥಿಗಳನ್ನು ಸಕ್ರಿಯವಾಗಿ 
ತೊಡಗಿಸುವುದರಿಂದ ಅವರ ಕಲಿಕೆ ವೃದ್ಧಿಸುತದೆ ಎಂಬುದೂ ನನ್ನ 
ವಾದವಾಗಿದೆ. 


ಭಾಷಾ ಭೂದ್ಯಶ್ಯವನ್ನು ಭೋಧನಾ ಸಂಪನ್ನೂಲವಾಗಿ ಬಳಸುವುದು 


ಬಾಷಿಕ ಮೈವಿಧ್ಯತೆಯ ಕುರುಹಮಗಳಾದ ಬಹುಭಾಷಿಕತೆ, ವಿವಿಧ ಭಾಷೆಗಳನ್ನು 
ಬೆರೆಸುವದು, ಬದಲಾಯಿಸಿ ಬಳಸುವುದು ಹಾಗೂ ಶಬ್ನಗಳನ್ನು ಎರವಲು 
ಪಡೆಯುವುದು ಇತ್ಯಾದಿಗಳ ಕುರಿತಾಗಿ ಸಾಮಾಜಿಕ- ಭಾಷಾಶಾಸ್ಪಜರು 
ಬಹಳಷ್ಟು ಕಾಲದಿಂದ ಶೈಕ್ಷಣಿಕ ಶೋಧನೆಯನ್ನು ನಡೆಸುತ್ತಾ ಬಂದಿದ್ದಾರೆ. 
ಆದರೆ, ಇತ್ತೀಚಿನ ವರ್ಷಗಳಲ್ಲಿ ತಜ್ಞರು, ಭಾಷೆಯೊಂದರ ಒಟ್ಟಾರೆ ಸಾಮಾಜಿಕ 


3 


ಹಾಗೂ ಸಾಂಸ್ಕೃತಿಕ ಆಯಾಮಗಳನ್ನು ಅರಿಯಲು ಮತ್ತು ಅದನ್ನು 
ಬಳಸುವವರನ್ನು ಅರ್ಥ ಮಾಡಿಕೊಳ್ಳಲು, ಸಾರ್ವಜನಿಕ ಸಂಜ್ಞೆ ಹಾಗೂ 
ಚಿಹ್ನೆಗಳಲ್ಲಿ ಬಾಷೆ ಹಾಗೂ ಲಿಪಿಗಳ ಬಳಕೆಯ ಮುಖೇನ ಅಧ್ಯಯನ ಮಾಡಲು 
ಪ್ರಾರಂಬಿಸಿದ್ಧಾರೆ. ಈ ರೀತಿಯಲ್ಲಿ ಬಾಷೆಗಳ ಬಾಷಿಕ ಜೀವಂತಿಕೆಯನ್ನು 
ಅಧ್ಯಯನ ಮಾಡುವತ್ತ, ಕೆನಡಾದಲ್ಲಿ ಲಾನ್ಸೈ ಹಾಗೂ ಬೌೌಹ್ರಿಸ್‌ (1997) 
ಅವರು ಪ್ರಮುಖವಾದ ಮೊದಲ ಹೆಜ್ಜೆಯನ್ನು ಇಟ್ಟಿರು. ಇದು ಈಗ 
ಬೆಳೆದಭಾಷೆಯ ಅನೇಕ ಸಾಮಾಜಿಕ-ಸಾಂಸ್ಕೃತಿಕ ಆಯಾಮಗಳ, ಬಾಷೆಗೆ 
ಕುರಿತಾದ ಬೀತಿ, ಸ್ಥಾನಮಾನ ಹಾಗೂ ಗೌರವ, ಅದು ಪ್ರತಿನಿಧಿಸುವ ಸಾಮಾಜಿಕ 
ಅಸ್ತಿತೆ ಹಾಗೂ ಅಧಿಕಾರದ ಸಂಕೇತಗಳ ಅಧ್ಯಯನದ ಬಹು ದೊಡ್ಡ ಕ್ಷೇತ್ರವಾಗಿ 
ಹೊರಹೊಮ್ಮಿದೆ. (ಬೆನ್‌ ರಾಫೆಲ್‌, ಶೂಹಾಮಿ ಆಮ್ರಾ ಹಾಗೂ ಟ್ರಿಂಪರ್‌- ಹೆಕ್ಸ್‌ 
(2006). ಇನ್ನೊ೦ದು ರೀತಿಯಲ್ಲಿ ಇದನ್ನು ಹೇಳಬೇಕೆಂದರೆ, ಭಾಭೂ ಎಂಬುದು 
ಬಾಷೆಯ ಒಟ್ಟಾರೆ ಪರಿಸರವನ್ನು ಒಳಗೊಂಡಿದೆ; ಇದರಲ್ಲಿ ಭಾಷೆಯೆಂಬುದು 
ಸಾಮಾಜಿಕವಾಗಿ ಘಟಿಸುವಂತಹುದಾದದ್ದು; ಹೀಗಾಗಿ ಇದರಲ್ಲಿ ಸಾಮಾಜಿಕ 
ಅಂಶಗಳೂ ಅಂತ್ತಗತವಾಗಿದೆ ಎಂಬುದಾಗಿದೆ. 


ಈ ದೃಷ್ಟಿಯಿಂದ ನೋಡಿದಾಗ, ನಗರವೊಂದರ ಭಾಷಾ ಭೂದ್ಯಶ್ಯವೆಂಬುದು 
ಬಾಷಿಕ ವಸ್ತುಗಳಾದ ಭಾಷೆಗಳು ಹಾಗೂ ಲಿಪಿಗಳಿಂದ ಸೇರಿದ್ದು, ಅವುಗಳ 
ಮೂಲಕ ಸಾಂಸ್ಕೃತಿಕ ಪ್ರಾತಿನಿಧ್ಯವನ್ನು ಒಳಗೊಂಡಂತಹ ಪ್ರದೇಶವಾಗಿದೆ. 
ಎಲ್ಲಾ ಸಾಂಸ್ಕತಿಕ ಪ್ರಾತಿನಿಧ್ಯತೆಗಳನ್ನು ಸೈದ್ಧಾಂತಿಕ ಪ್ರಭಾವ 
ವ್ಯಾಖಿಸಿಕೊಂ೦ಡಿರುವ ಕಾರಣ, ಸಂಜ್ಞೆ ಹಾಗೂ ಚಿಹ್ನೆಗಳು ಸಹ ಸಾಂಸ್ಕೃತಿಕ 
ವಸ್ತುಗಳಾಗಿದ್ದ, ಸಾಮಾಜಿಕ ಅಸ್ತಿತೆ ಹಾಗೂ ಸ್ಥಾನಮಾನಗಳ ಸೂಚಿಯಾಗಿವೆ 
(ಬ್ಲೊಮ್ಮಾಟ್‌, ಕಾಲಿನ್ಸ್‌ ಹಾಗೂ ಸೆಂಬ್ರಾಕ್‌, 2005). ಈ ಕಾರಣದಿಂದಲೇ 
ವಿದ್ಯಾರ್ಥಿಗಳಿಗೆ ಸಂಜ್ಞೆ ಹಾಗೂ ಜಿಹ್ನೆಗಳು ಭಾಷೆಗಳ ನಡುವಿನ 
ಸಂಬಂಧಗಳನ್ನು ಹಾಗೂ ವಿವಿಧ ಗುಂಪುಗಳಲ್ಲಿ ಅವು ಪ್ರತಿನಿಧಿಸುವ ವಿಬಿನ್ನ 
ಹಾಗೂ ಪರಸ್ಪರ ಸ್ಪರ್ಧಾತಕವಾಗಿರುವಂತಹ ಸಾಂಕೇತಿಕ ಮೌಲ್ಯಗಳನ್ನು 
ಅನ್ನೇಶಿಸಲು ಉತ್ತಮ ಮಾರ್ಗವಾಗಿವೆ. ಸಂಜ್ಞೆ ಹಾಗೂ ಚಿಹ್ನೆಗಳು ಆಸಕ್ತಿ 
ಕರಳಿಸುವಂತಹುದು, ಕಾರಣ ವಿದ್ಯಾರ್ಥಿಗಳಿಗೆ ಅವುಗಳ ಪರಿಚಯವಿದ್ದು 
ಅವರ ಸುತ್ತಮುತಲ್ಲಿ ಅದು ಸದಾ ಕಾಣುವಂತಹ ವಿಚಾರವಾಗಿವೆ. ಇತ್ತೀಚೆಗೆ 
ಬಜಔಿರಂಗಜೇಬ್‌ ರಸ್ಟೆಯನ್ನು ಎ ಪಿ ಜೆ ಅಬ್ಬುಲ್‌ ಕಲಾಂ ರಸ್ನೆ ಎಂದು 
ಮರುನಾಮಕರಣ ಮಾಡಬೇಕೆಂಬ ವಿವಾದವು, ಸಂಜ್ಞೆ ಹಾಗೂ ಚಿಹ್ನೆಗಳ 
ಹೊಂದಿರುವ ಸೈದ್ಧಾಂತಿಕ ಬಲದ ಉದಾಹರಣೆಯಾಗಿದೆ. 


ನನ್ನ ಈ ಲೇಖನದಲ್ಲಿ ಮುಂದೆ, ಶಿಕಕರು ಹಾಗೂ ವಿದ್ಯಾರ್ಥಿಗಳು ನಮ್ಮ 
ಸುತ್ತಮುತ್ತಲಿರುವ ಸಂಜ್ಞೆ ಹಾಗೂ ಚಿಹ್ನೆಗಳನ್ನು ಸಂಗಹಿಸಿ, ಅವುಗಳನ್ನು 
ಬಾಷೆ, ಬಹುಭಾಷಿಕತೆ, ಸಾಮಾಜಿಕ ಪ್ರಾತಿನಿಧ್ಯತೆ, ಬಾಷಾ ವೀತಿಗಳು ಹಾಗೂ 
ಬಾಷಾ ಹಕ್ಕುಗಳ ಕುರಿತಾಗಿ ಚರ್ಜಿಸಲು ಬಳಸಬಹುದೆಂಬುದಕ್ಕ 
ಉದಾಹರಣೆಗಳನ್ನು ಬೀಡುತೇನೆ. ನಾನು ಚರ್ಚಿಸಿರುವ ವಿಧಾನ ಹಾಗೂ 
ವಿಷಯವು, ಬೋಧನೆ ಹಾಗೂ ಕಲಿಕೆಯ ಬಗ್ಗೆ ಇತೀಚ್‌ ನಡೆಸಿರುವ 
ಅಧ್ಯಯನಗಳನ್ನು ಆಧರಿಸಿದ್ದು, ಇದು ವಿದ್ಯಾರ್ಥಿಗಳನ್ನು ಕೇಂದ್ರೀಕರಿಸಿದ 
ಕಲಿಕಾ ವಿಧಾನವಾಗಿದ್ದು, ಶಿಕಕರು ಇಲ್ಲಿ ಕಲಿಕಾ ಪ್ರಕ್ರಿಯೆಯ 
ಸಹಾಯಕರಾಗಿರುತ್ತಾರೆ; ಅಂದರೆ ಇಲ್ಲಿ ಅವರು ಜ್ಞಾನದ ಭಂಡಾರವಬೆಂದೂ, 
ವಿದ್ಯಾರ್ಥಿಗಳು ಅವರಿಂದ ತಂತಾನೆ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆಂದೂ 
ಅಲ್ಲ. ಹೀಗೆಂದ ಮಾತ್ರಕ್ಕೆ ಶಿಕ್ಷರಿಗೆ ಜ್ಞಾನವಿರಬೇಕಿಲ್ಲ ಎಂದಲ್ಲ. ಇಲ್ಲಿ 
ಗಮನಿಸಬೇಕಾದ ವಿಚಾರವೆಂದರೆ, ಶಿಕ್ಷರಲ್ಲಿರುವ ಜ್ಞಾನವು ತಾನಾಗಿಯೇ 
ವಿದ್ಯಾರ್ಥಿಗಳ ಕಲಿಕೆಯಾಗಿ ಮಾರ್ಪಾಡಾಗುವುದಿಲ್ಲ, ಹಾಗೆ ಅರ್ಥಪೂರ್ಣ 
ಹಾಗೂ ಸಕ್ರಿಯವಾದ ಕಲಿಕೆ ಸಂಭವಿಸಲು ಶಿಕ್ಷಕರು ವಿದ್ಯಾರ್ಥಿಗಳನ್ನು 
ಸಶಕಗೊಳಿಸಬೇಕಾಗುತದೆ. 


ಅಂ೦ಕಿ-ಅಂಶ/ ಮಾಹಿತಿ ಸಂಗ್ರಹ 


ಕಲಿಕೆಯಲ್ಲಿ ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳನ್ನು ತೊಡಗಿಸಬೇಕಾದಲ್ಲಿ, 
ಕಲಿಕಾ ಸಾಮಗಿಗಳು ಹಾಗೂ ಚಟವಟೆಕೆಗಳನ್ನು ಆಸಕಿದಾಯಕ ಹಾಗೂ 
ನವ್ಯವಾಗಿರುವಂತೆ ರೂಪಿಸಬೇಕು. ತರಗತಿಯಲ್ಲಿ ಬಳಸುವ ಕಲಿಕಾ 
ಸಾಮಗಿಗಳನ್ನು ಅವರೇ ಸಂಗಹಿಸುವಂತಾದಾಗ, ಅವರ ಆಸಕ್ತಿಯನ್ನು ಅದು 
ಕ್‌ರಳಿಸುತ್ತದೆ ಹಾಗೂ ಅವರನ್ನು ಸಶಕ್ತಗೊಳಿಸುತ್ತದೆ. ಆಗ ಶಿಕ್ಷಕರಿಗೆ ಅವರ 
ಮೇಲೆ ಭರವಸೆ ಇದೆಯೆಂಬ ಭಾವನೆ ಮೂಡುತದೆ, ಇಂತಹ ಸಂದರ್ಭದಲ್ಲಿ 
ಅವರಿಗೆ ಬೀಡಿದ ಕೆಲಸವನ್ನು ಸಹ ಆಸಕಿಯಿಂದ ಮಾಡುತಾರೆ. ಈ 
ಯೋಜನೆಯನ್ನು ಕಾರ್ಯಗತಗೊಳಿಸಲು ವಿದ್ಯಾರ್ಥಿಗಳಿಗೆ ಬೆಲೆಬಾಳುವ 
ಕ್ಯಾಮರಾ ಇರಬೇಕೆಂದೇನಿಲ್ಲ . ಫೋಟೋಗಳನ್ನು ತೆಗೆಯಲು ವಿದ್ಯಾರ್ಥಿಗಳು 
ತಮ್ಮ ಮೊಬೈಲ್‌ ಫೋನುಗಳನ್ನು ಬಳಸಬಹುದು ಹಾಗೂ ಸಾಮಾನ್ಯ ಹಾಳೆಗಳ 
ಮೇಲೆ ಪ್ರಿಂಟ್‌ಬಿಟಿನ್ನು ತೆಗೆದುಕೊಳ್ಳಬಹುದು. ಈ ಪೋಟೊಗಳು ಸಂಜ್ಞೆ 
ಹಾಗೂ ಚಿಹ್ನೆಗಳ ಬಾಷೆಯನ್ನು ಓದಲು ಸಾಧ್ಯವಾಗುವಷ್ಟು ಸ್ಪಷ್ಟವಬಾಗಿದ್ದದೆ 
ಸಾಕು. ಕ್ಯಾಮೆರಾ ಇಲ್ಲವೆ ಫೋನುಗಳು ಲಭ್ಯವಿರದ ಪಕ್ಷದಲ್ಲಿ, ಸಾರ್ವಜನಿಕ 
ಫಲಕಗಳಲ್ಲಿ ಬಳಸಲಾಗಿರುವ ಭಾಷೆಯ ಕುರಿತಾಗಿ ಟಿಪ್ಪಣಿಗಳನ್ನು 
ಮಾಡಿಕೊಂಡು, ನಂತರ ತರಗತಿಯಲ್ಲಿ ಅದನ್ನು ಓದಿ ವಿವರಿಸಬಹುದು. ಹೀಗೆ 


ವಿದ್ಯಾರ್ಥಿಗಳು ಜನಾಂಗಶಾಸ್ಪಜ್ಞರಾಗಿ ಕೆಲಸ ಮಾಡುವುದನ್ನು ಕಲಿಯುತ್ತಾರೆ 
ಹಾಗೂ ಸಾಮಾಜಿಕ ಭಾಷಿಕ ವಸ್ತಗಳನ್ನು ಅರ್ಥಮಾಡಿಕೊಳ್ಳಲು ಕಲಿಯುತ್ತಾರೆ. 


ತರಗತಿಯನ್ನು ಉಪಗುಂಪುಗಳನ್ನಾಗಿ ವಿಂಗಡಿಸಿ, ಅವರಿಗೆ ಪ್ರತಿ ಗುಂಪು ನಗರದ 
ಅಥವಾ ಟೌನೊಂದರ ವಿವಿಧ ಜಾಗಗಳಲ್ಲಿ ಕಾಣಬಹುದಾದ ಸಂಜ್ಞೆ ಹಾಗೂ 
ಚಿಹ್ನೆಗಳ ಚಿತ್ರಗಳನ್ನು ಸಂಗಹಿಸುವಂತೆ ಹೇಳಿ. ಮಾಯಿತಿ ಸಂಗ್ರಹಣೆಯ 
ಸಮಗ್ರವಾಗಿರುವಂತೆ ನೋಡಿಕೊಳ್ಳಲು, ಪ್ರತಿ ಗುಂಪಿಗೂ ವಿಭಿನ್ನ ಕಲಸಗಳನ್ನು 
ನೀಡಬಹುದು. ಉದಾಹರಣೆಗೆ, ಒಂದು ಗುಂಪಿಗೆ, ರಸ್ತೆಯ ಸಂಜ್ಞೆ ಹಾಗೂ 
ಚಿಹ್ನೆಗಳನ್ನು ಸಂಗಹಿಸಲು ಹೇಳಿದರೆ, ಮತ್ತೊಂದು ಗುಂಪಿಗೆ ಸರ್ಕಾರಿ 
ಕಟ್ಟಿಡಗಳ ಮೇಲಿರುವ ಸಂಜ್ಞೆ ಹಾಗೂ ಚಿಹ್ನೆಗಳನ್ನು ಸಂಗ್ರಹಿಸಲು 
ಹೇಳಬಹುದು. ಮುಂದಿನ ಗುಂಪು ವಾಣಿಜ್ಯ ಚಿಹ್ನೆಗಳನ್ನು ಸಂಗಹಿಸಬಹುದು. 
ಇನ್ನೂ ಒಂದು ಗುಂಪು ಪ್ರತ್ಯೇಕ ವ್ಯಕ್ತಿಗಳು ತಮ್ಮ ಮನೆಗಳ ಮೇಲೆ ಇಟ್ಟಿರುವ 
ಖಾಸಗಿ ಚಿಹ್ನೆಗಳನ್ನು ಸಂಗ್ರಹಿಸಬಹುದು . ಶಿಕಕರೂ ಸಹ ಈ ಚಟುವಟಿಕೆಗೆ 
ಸೇರಿಕೊಂಡು ಅವರೂ ಸಹ ಸಂಜ್ಞೆ ಹಾಗೂ ಚಿಹ್ನೆಗಳ ಚಿತ್ರಗಳನ್ನು 
ತರಬಹುದು. ವಿದ್ಯಾರ್ಥಿಗಳು ತಾವು ತೆಗೆದ ಚಿತ್ರಗಳ ಸಂಗಹದ ಜೊತೆ ತಮ್ಮ 
ಹೆಸರುಗಳನ್ನು ಶಿಕ್ಷಕರಿಗೆ ಮೊದಲೇ ನೀಡಬೇಕೆಂದು ಹೇಳಬೇಕಾಗುತ್ತದೆ. ಆಗ 
ಶಿಕ್ಷಕರು ತರಗತಿಗೆ ಹೋಗುವ ಮುನ್ನ ನಡೆಸುವ ಬೋಧನಾ ಯೋಜನೆಗೆ 
ವಿದ್ಯಾರ್ಥಿಗಳು ಸಂಗ್ರಹಿಸಿರುವ ಈ ಮಾಹಿತಿಯನ್ನು ಬಳಸಿಕೊಳ್ಳಬಹುದು. 


ಮಾಹಿತಿ ವಿಶ್ಲೇಷಣೆ ಹಾಗೂ ಅನ್ನೇಶಣೆ 


ಕೆಳಗೆ ದೆಹಲಿಯ ವಿವಿಧ ಭಾಗಗಳಿಂದ ತೆಗೆದುಕೊಂಡ ನಾಲ್ಕು ಸಂಜ್ಞೆ ಹಾಗೂ 
ಚಿಹ್ನೆಗಳಿವೆ. ಇವುಗಳನ್ನು ಬಾಷೆ ಹಾಗೂ ವಿಪಿಗಳ ಸಾಮಾಜಿಕ ಹಾಗೂ 
ಸಾಂಸ್ಕೃತಿಕ ಆಯಾಮಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡಲು ಹೇಗೆ 
ಬಳಸಬಹುದೆಂದು ನಾನಿಲ್ಲಿ ತೋರಿಸಿಕೊಡಲು ಯತ್ನಿಸುತ್ತೇನೆ. ಈ 
ಚಟುವಟಿಕೆಯು ಭಾಷೆ ಹಾಗೂ ಲಿಪಿಗಳ ಬಗ್ಗೆ ಅರಿವನ್ನು ಮೂಡಿಸುವುದಲ್ಲದೆೆ, 
ಸಮಗ್ರವಾಗಿ ಭಾಷೆಯೊಂದರ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಆಧಾರದ 
ಕುರಿತಾಗಿ ವಿಮರ್ಶಾತ್ಮಕವಾಗಿ ಚಿಂತಿಸಲು ಉಪಯೋಗಕಾರಿಯಾಗುತ್ತದೆ. 
ಬಾಷಿಕ ಭೂವಿಸ್ತಾರದ ಅಧ್ಯಯನವೆಂಬುದು ಇಂದು ಬಹು ವಿಸ್ತಾರವಾದ 
ಕ್ಲೇತ್ರವಾಗಿದ್ದು ಹಾಗು ಬಾ ಭೂ ಮಾಯಿತಿಯನ್ನಾಧರಿಸಿ ಅನೇಕ ವಿಚಾರಗಳನ್ನು 
ವಿವರಿಸಲು ಉಪಯೋಗಿಸಬಹುದಾದರೂ, ನನ್ನ ಅಧ್ಯಯನವನ್ನು ನಾಲ್ಕು 
ವಿಚಾರಗಳಿಗೆ ಸೀಮಿತಗೊಳಿಸಿಕೊಂಡಿದ್ದೇನೆ: 


1 ಸಂಜ್ಞೆ ಹಾಗೂ ಜಿಹ್ನೆಗಳಿಗೆ ಯಾವ ಭಾಷೆಯನ್ನು ಬಳಸಬೇಕಂ೦ದು 
ಯಾರು ನಿರ್ಧರಿಸುತ್ತಾರೆ ಹಾಗೂ ಯಾವ ಪ್ರೇಕ್ಷಕರಿಗಾಗಿ ಅದನ್ನು ಉದ್ದೇಶಿಸಿ 
ಮಾಡಲಾಗಿದೆ? ಇದು ಬಾಷೆಯ ಆಯ್ಕೆಯ ಮೇಲೆ ಪರಿಣಾಮ ಬೀರುತ್ತದೆಯೆ? 


2. ಸಂಜ್ಞೆ ಹಾಗೂ ಜಿಹ್ನೆಗಳ ಮೇಲೆ ಯಾವ ಭಾಷೆಯನ್ನು ಬಳಸಲಾಗುತ್ತದೆ 
ಹಾಗೂ ಇದು ಸರ್ಕಾರದ ಇಲ್ಲವೆ ಒಂದು ಸಂಸ್ಥೆಯ ಬಾಷಾ ಬೀತಿಯ ಬಗ್ಗೆ ಏನು 
ತಿಳಿಸುತ್ತದೆ?5 


3. ಸಂಜ್ಞೆ ಹಾಗೂ ಜಿಹ್ನೆಗಳಲ್ಲಿ ಉಪಯೋಗಿಸಲಾಗುವ ಭಾಷೆಯನ್ನು 
ಮಾತನಾಡುವವರ ಸಾಮಾಜಿಕ ಹಾಗೂ ರಾಜಕೀಯ ಮೌಲ್ಯಗಳ ಬಗ್ಗೆ 
ಜಿಹ್ನೆಗಳು ಏನು ಸೂಚಿಸುತ್ತವೆ? ಹಾಗೂ ಯಾರ ಬಾಷೆಯನ್ನು 
ಉಪಯೋಗಿಸಲಾಗುವುದಿಲ ಬೋ ಅವರ ಬಗ್ಗೆ ನಮಗೇನು ಈ ಮೂಲಕ 
ತಿಳಿಸುತ್ತದೆ? 


4. ಬಹುಭಾಷಿಕ ಸಂಜ್ಞೆ ಹಾಗೂ ಚಿಹ್ನೆಗಳಲ್ಲಿ, ಮೇಲಿಂದ ಕೆಳಕ್ಕೆ ಹಾಗೂ 
ಬಲದಿಂದ ಎಡಕ್ಕೆ ಭಾಷೆಗಳು ಯಾವ ಕ್ರಮದಲ್ಲಿ ಬಂದಿದೆ ಎಂಬುದು ಬಾಷೆಗೆ 
ಇರುವ ಅಧಿಕಾರದ ಶ್ರೇಣೀಕರಣವನ್ನು ಸೂಚಿಸುತ್ತದಯೇ? 


ಈ ಪ್ರಶ್ನೆಗಳು ಯಾವುದೇ ರೀತಿಯಲ್ಲಿ ಸಂರ್ಪೂಣವೆಂದಲ್ಲ, ಬದಲಾಗಿ 
ವಿದ್ಯಾರ್ಥಿಗಳು ಭಾಷೆಯ ಸುತ್ತಮುತ್ತಲಿರುವ ಸಾಮಾಜಿಕ ವಿಚಾರಗಳ ಬಗ್ಗೆ ಇವು 
ಜಿ೦ತಿಸುವಂತೆ ಪ್ರೇರೇಪಿಸಬಹುದಾದ ಉದಾಹರಣೆಗಳಷ್ಟೇ. ಬೋಧಕರು, 
ಅವರ ಬಳಿ ಇರುವ ಬಾಷಾ ಸಾಮಗಿಗಳು ಹಾಗೂ ತರಗತಿಯಲ್ಲಿರುವ 
ವಿದ್ಯಾರ್ಥಿಗಳನ್ನು ಆಧರಿಸಿ ತಮ್ಮದೇಯಾದ ಪ್ರಶ್ನೆಗಳನ್ನು ಸೃಷ್ಠಿಸಿಕೊಳ್ಳುವುದು 
ಒಳ್ಳೆಯದು. ತರಗತಿ ಕೇರಳದ ಒಂದು ಸಣ್ಣ ಹಳ್ಳಿಯಲ್ಲಿ ಇಲ್ಲವೆ ಟೌನಿನಲ್ಲಿ 
ನಡೆಯುತ್ತಿದೆಯೊ ಅಥವಾ ರಾಜಧಾನಿ ನಗರ ದೆಹಲಿಯಲ್ಲಿ ನಡೆಯುತಿದೆಯೊ 
ಎಂಬುದು ಆಧಾರದ ಮೇಲೆ ಪ್ರಶ್ನೆಗಳು ರೂಪಿತವಾಗುತ್ತದೆ. 


ಚಿತ 1 ಹಾಗೂ 2 ದೆಹಲಿಯ ಭಾಷಿಕಾ ಭೂವಿಸ್ತಾರದಲ್ಲಿ ಕಾಣಬಹುದಾದ, 
ಸರ್ಕಾರಿ ಸಂಜ್ಞೆ ಹಾಗೂ ಚಿಹ್ನೆಯ ಉದಾಹರಣೆಗಳಾಗಿದೆ. ಇಲ್ಲಿ ಬಾಷೆಗಳ 
ಬಳಕೆಯಲ್ಲಿ ಮ್ಯತ್ಯಾಸಗಳನ್ನು ಗಮನಿಸಬಹುದು. ಭಾರತದ ಅಧಿಕೃತ 
ಭಾಷೆಯಾದ ಹಿಂದಿ ಹಾಗೂ ಇಂಗ್ಲೀಷ್‌ ಜೊತೆಗೆ ಚಿತ್ರ 1ರಲ್ಲಿ, ಇನ್ನೆರೆಡು 
ಬಾಷೆಗಳನ್ನು ಉಪಯೋಗಿಸಲಾಗಿದೆ- ಉರ್ದು ಹಾಗೂ ಪಂಜಾಬಿ. ಇವು 
ದೆಹಲಿಯ ಬಹುಪಾಲು ರಸ್ತೆಗಳಿಗೆ ನಾಲ್ಕು ಭಾಷೆಗಳನ್ನು ಬಳಸಿ ಬರೆಯುವ 
ಸಂಜ್ಞೆ ಹಾಗೂ ಚಿಹ್ನೆಗಳನ್ನು ಪ್ರತಿನಿಧಿಸುತ್ತದೆ. ಚಿತು೭2 ರಲ್ಲಿ ಎರಡೇ 
ಬಾಷೆಗಳನ್ನು ಬಳಸಲಾಗಿದೆ- ಹಿಂದಿ ಹಾಗೂ ಇಂಗ್ಲೀಷ್‌. 


7 


ಇವೆರಡೂ ಸಂಜ್ಞೆ ಹಾಗೂ ಚಿಹ್ನೆಗಳು ಬಳಸಿಕೊಂಡು ಭಾಷೆಯ ಸಾಮಾಜಿಕ 
ಹಾಗೂ ಸಾಂಸ್ಕೃತಿಕ ಆಯಾಮಗಳು ಹಾಗೂ ದೆಹಲಿಯಲ್ಲಿ ಅದರ ಬಳಕೆಯ 
ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಚರ್ಚೆಯನ್ನು ಉಂಟಿಮಾಡಬಹುದು. ಇಂತಹ ಚರ್ಚೆ 
ಈ ಕಳಗಿನ ವಿಚಾರಗಳನ್ನು ಒಳಗೊಳ್ಳಬಹುದು: 


1. ಸಂಜ್ಞೆ ಹಾಗೂ ಚಿಹ್ನೆಯಲ್ಲಿ ಹಿಂದಿ ಹಾಗೂ ಇಂಗ್ಲೀಷ್‌ ಅನ್ನು 
ಬಳಸಿರುವುದು ಅರ್ಥಮಾಡಿಕೂಳ್ಳಬಹುದಾದರೂ, ಮೊದಲ 
ಚಿತ್ರದಲ್ಲಿ ಉರ್ದು ಹಾಗೂ ಪಂ೦ಜಾಬಿಯನ್ನು ಸೇರಿಸಿರುವುದು ಯಾಕ? 
ಇವೆರಡು ಹೆಚ್ಚುವರಿ ಭಾಷೆಗಳು ಎರಡನೆ ಚಿತ್ರದಲ್ಲೇಕೆ ಇಲ್ಲ? 

2 ಈ ಬಾಷೆಗಳನ್ನು ಮಾತನಾಡುವವರು ಯಾರು? ಅವರು ಭಾಷಿಕ 
ಅಲ್ಬಸಂಖ್ಯಾತರೇ ? ಬೇರೆ ಭಾಷೆಗಳಾದ ಉದಾಹರಣೆಗೆ ಬೆಂಗಾಲಿ 
ಬಾಷೆ ಕೂಡ ಈ ಫಲಕದ ಮೇಲೆ ಇರಬೇಕಾಗಿತ್ತೇ ? 


ಮೇಲೆ ನೀಡಿರುವ ಪ್ರಶ್ನೆಗಳನ್ನು ಉತ್ತರಿಸಲು, ತರಗತಿಯು ಇನ್ನೂ ಕೆಲವು 
ಪುಶ್ನೆಗಳ ಬಗ್ಗೆ ಚಿ೦ತಿಸಬೇಕಾಗಬಹುದು, ಅವುಗಳೆಂದರೆ: 


1 ಉರ್ದು ಹಾಗೂ ಪಂಜಾಬಿ ಭಾಷೆಗಳ ಬಳಕೆಗೆ ಅನುವು ಮಾಡುವ 
ಯಾವುದಾದರು ಕಾನೂನು ಇಲ್ಲವೆ ಬೀತಿಗಳು ಈಗಾಗಲೆ ಇವೆಯೆ? ಈ ಬೀತಿಗಳು 
ಸಂವಿಧಾನಾತ್ಮಕ ಷರತ್ತುಗಳ ಫಲವಾಗಿ ರೂಪಿತವಾದದ್ದೆ? ಈ ಬಾಷೆಗಳನ್ನು 
ಮಾತನಾಡುವವರಿಗೆ ಇದರ ಬಳಕೆಯ ತೀರ್ಮಾನದಲ್ಲಿ ಯಾವುದಾದರು 
ಪಾತ್ರವಿದೆಯೆ? 


2 ಈ ಸಂಜ್ಞೆ ಹಾಗೂ ಚಿಹ್ನೆಗಳನ್ನು ಸರ್ಕಾರದ ವಿವಿಧ ಇಲಾಖೆಗಳು 
ನಿಯಂತಿಸುತ್ತದೆಯೆ? ಉದಾಹರಣೆಗೆ ಮೊದಲ ಚಿತ್ರವು ದೆಹಲಿ ಸರ್ಕಾರದ 
ಪರಿಧಿಯೊಳಗೆ ಬರುತ್ತದೆಯೆ ಹಾಗೂ ಎರಡನೆಯದು ಕೇಂದ್ರ ಸರ್ಕಾರದ 
ಅಡಿಯಲ್ಲಿ ಬರುತ್ತದೆಯೆ? 


ಈ ಪ್ರಶ್ನೆಗಳು ಬಹುಭಾಷಿಕತೆ, ಭಾಷಾ ಬೀತಿಗಳು, ಅಲ್ಪಸಂಖ್ಯಾತ ಭಾಷೆಗಳು, 
ಬಾಷೆಗಳ ಕುರಿತಾಗಿರುವ ಸಂವಿಧಾನಾತ್ಮಕ ಷರತ್ತುಗಳು ಇತ್ಯಾದಿಗಳ ಬಗ್ಗೆ 
ವಿದ್ಯಾರ್ಥಿಗಳು ಆಸಕ್ಷಿದಾಯಕ ಚರ್ಚೆಯಲ್ಲಿ ತೊಡಗುವಂತೆ ಮಾಡುತದೆ. 
ಶಿಕ್ಷಕರ ಬಳಿ ಎಲ್ಲ ಪುಶ್ನೆಗಳಿಗೂ ಉತರವಿಲ್ಲದೆ ಹೋಗಬಹುದು , ಅದು 
ಪರವಾಯಿಲ್ಲ . ಇದರ ಉದ್ದೇಶವೇನೆಂದರೆ ಒಂದು ತರಗತಿ ಇಡಿಯಾಗಿ 
ಅನ್ನೇಷಣೆ ಹಾಗೂ ಆವಿಷ್ಕಾರದ ಒಂದು ಪ್ರಯಾಣದಲ್ಲಿ ಹೆಜ್ಜೆ ಇಡುವುದೇ 


ಆಗಿದೆ. ಕಲವು ಉತ್ತರಗಳು ಬೇರೆಯವಕ್ಕಿಂತ ಸುಲಭವಾಗಿ ಮುನ್ನೆಲೆಗೆ ಬರುತ್ತವೆ 
. ಆದರೆ ಅಭ್ಯಾಸದ ಮೂಲಕ ಕಲಿಯುವ ವಿಮರ್ಶಾತ್ಮಕ ಚಿಂತನೆ ಮಾತ್ರ 
ವಿದ್ಯಾರ್ಥಿಗಳಿಗೆ ಅವರ ಬದುಕಿಡೀ ಒಂದು ಅನುಕೂಲವಾಗಿ ಪರಿಣಮಿಸುತದೆ . 


ಈಗ ನಾನು ಎರಡು ಸರ್ಕಾರೇತರ, ವ್ಯಾವಹಾರಿಕವಾಗಿ ಉಪಯೋಗಿಸುವ 
ಸಂಜ್ಞೆ ಹಾಗೂ ಚಿಹ್ನೆಗಳ (ಚಿತ್ರ 3 ಹಾಗೂ 4 ಉದಾಹರಣೆಯ ಬಗ್ಗೆ 
ಚರ್ಚ್ಜಿಸುತೇನೆ: 


ಚಿತ 3ರನ್ನು ದೆಹಲಿಯ ಜಾಕಿರ್‌ ನಗರದ ಒಂದು ಕ&ಿನಿಕಿನಿಂದ 
ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಮೂರು ಭಾಷೆಗಳಿವೆ, ಆದರೆ ಚಿತ್ರ 4 ವಸಂತ್‌ 
ವಿಹಾರದ ಮಾಲ್‌ ನಿಂದ ತೆಗೆದುಕೊಂಡಿದ್ದು ಅದರಲ್ಲಿ ಇಂಗ್ಲೀಷನ್ನು ಮಾತ್ರ 
ಬಳಸಲಾಗಿದೆ. ಇವೆರಡೂ ಸಂಜ್ಞೆ ಹಾಗೂ ಚಿಹ್ನೆಗಳ ನಡುವಿನ ವ್ಯತ್ಯಾಸವನ್ನು 
ಅರ್ಥಮಾಡಿಕೊಳ್ಳಲು, ಕಳಗಿನ ಪ್ರಶ್ನೆಗಳನ್ನು ಬಳಸಬಹುದು: 


1, ಚಿತ್ರ3 ಹಾಗೂ ಚಿತ್ರ 4ರಲ್ಲಿ ಎಷ್ಟು ಭಾಷೆಗಳನ್ನು ನೀವು ನೋಡುತ್ತೀರಿ? 
ಆ ಭಾಷೆಗಳನ್ನು ನೀವು ಗುರುತಿಸಬಲ್ಲಿರಾ? 


2.  ವೈದಶಾಲೆಯ ಹಾಗೂ ಟಾಮ್ಲಿ ಹಿಲ್ಬಿಗ್‌ ನ ಉದ್ದೇಶಿತ ಗ್ರಾಹಕರು 
ಯಾರು? ಅವರು ಒಂದು ವಿರ್ದಿಷ್ಠ ಸಾಮಾಜಿಕ ಆರ್ಥಿಕ ವರ್ಗಕ್ಕ ಸೇರಿದವರೇ? 
ಈ ವ್ಯತ್ಯಾಸಗಳು ಸಂಜ್ಞೆ ಹಾಗೂ ಚಿಹ್ನೆಗಳ ಭಾಷೆಗೆ ಸಂಬಂಧಿಸಿದೆಯೇ? 


3. ವ್ಯಾವಹಾರಿಕ ಸಂಜ್ಞೆ ಹಾಗೂ ಚಿಹ್ನೆಗಳಲ್ಲಿ ಭಾಷೆಗಳ ಬಳಕೆಯನ್ನು 
ನಿರ್ದೇಶಿಸುವ ಸರ್ಕಾರಿ ನೀತಿಗಳೇನಾದರೂ ಇವೆಯೆ?6 


ಬೋಧಕರು ಚರ್ಚೆಯ ನೇತೃತ್ವವನ್ನು ವಹಿಸಿ, ಬಾಷೆಗಳು ವಾಚ್ಯಾರ್ಥವನ್ನು 
ಖುೀರಿ ವಿವಿಧ ಅರ್ಥಗಳನ್ನು ಮವ್ಯಕಪಡಿಸುತದೆ ಎಂಬುದನ್ನು ತರಗತಿಯು 
ಮನಗಾಣುವಂತೆ ಮಾಡಬಹುದು. ಉದಾಹರಣೆಗೆ ಇಂಗೀಷ್‌, ಹಿಂದಿ ಬಳಕೆ 
ಮದ್ಯಮ ಮೇಲ್ವರ್ಗದ ಬಿರ್ದಷ್ಠ್ನ ಅಸ್ಲಿತೆಯನ್ನು ಮವ್ಯಕಪಡಿಸುತದೆ (ಗುಪ್ತಾ 
ಹಾಗೂ ಕಪೂರ್‌, 191; ಪ್ರಾಕ್ಸರ್‌ 2014). ಇದೇ ಕಾರಣಕ್ಕಾಗಿಯೇ ಟಾಮಿ 
ಹಿಲ್ಬಿಗರ್‌ ಅಂಗಡಿಯಲ್ಲಿ ಹಿಂದಿಯ ಬಳಕೆಯನ್ನು ಕಡೆಗಣಿಸಲಾಗಿದೆ. ಕ್ಲಿನಿಕ್‌ ನ 
ಫಲಕಕ್ಕೆ ಹಿಂದಿ ಹಾಗೂ ಉರ್ದು ಬಳಸಿರುವ ಕಾರಣ, ಜಾಕಿರ್‌ ನಗರದ ಅವರ 
ಗ್ರಾಹಕರು ಹಿಂದಿ ಹಾಗು ಉರ್ದು ಮಾತನಾಡು ವವರಾಗಿದ್ದು, ಅವರು ಇಂಗೀಷ್‌ 


ಬಳಸುವುದಿಲ್ಲ. ಕ್ಲಿನಿಕ್‌ ನ ಬಾಷಾ ಬಳಕ ಯು ಮುಖ್ಯವಾಗಿ ಸಂವಹನ 
ಉದ್ದೇಶವನ್ನು ಆಧರಿಸಿದೆ. 


ಕೊನೆಗೆ ಇಲ್ಲಿ ಚರ್ಚಿಸಿರುವ ಪಲಕಗಳನ್ನು ನವ ದೆಹಲಿಯ ಜಾಕಿರ್‌ ನಗರದ 
ಖಾಸಗಿ ಮನೆಗಳಿಂದ ತೆಗೆದುಕೊಳ್ಳಲಾಗಿದೆ. ಚಿತ್ರ 5ರಲ್ಲಿ ಉರ್ದು ಹಾಗೂ 
ಇಂಗ್ಲೀಷ್‌ ನ ಬಳಕೆಯಾಗಿದ್ಮರೆ, ಚಿತ್ರ 6 ರಲ್ಲಿ ಇಂಗ್ಲೀಷ್‌ ಮಾತ್ರ ಬಳಕೆಯಾಗಿದೆ. 
ಇವೆರಡೂ ಒಂದೇ ಜಾಗದಿಂದ/ ಏರಿಯಾದಿಂದ ತೆಗೆದುಕೊಳ್ಳಲಾಗಿದೆ ಎಂಬುದು 
ಗಮನಿಸಬೇಕಾದ ವಿಚಾರ. ಇಲ್ಲಿ ಸಹ, ವಿದ್ಯಾರ್ಥಿಗಳು, ಇವೆರಡೂ 
ಪಲಕಗಳನ್ನು ಗಮವಿಸಿ ಬರಬಹುದಾದ ತೀರ್ಮಾನಗಳ ಬಗ್ಗೆ ಚರ್ಚೆಯನ್ನು 
ನಡೆಸಲು ಪ್ರೋತ್ಸಾಹಿಸಬಹುದು. ಪ್ರತಿಯೊಬ್ಬರು ತಮ್ಮ ಮನೆಯ ಫಲಕಕ್ಕೆ 
ಯಾವ ಭಾಷೆಯನ್ನಾದರೂ ಬಳಸಬಹುದೆಂಬ ಸ್ವಾತಂತ್ರವನ್ನು ಹೊಂದಿದ್ದಾ 
ರೆಂಬ ಸಂಗತಿಯು ಚರ್ಚೆಯಿಂದ ಹೊರಹೊಮ್ಮುಷತದೆ. ಆದರೆ ಈ ಆಯ್ಕೆಯು 
ಸಿದ್ಧಾಂತಗಳಿಂದ ಸ್ವತಂತವಾದುದಲ್ಲ. ಮೊದಲ ಚಿತ್ರದಲ್ಲಿ ಉರ್ದು ಹಾಗೂ 
ಅರೇಬಿಕ್‌ ನ ಬಳಕೆ ಹಾಗೂ ಎರಡನೆಯದಲ್ಲಿ ಇಂಗ್ಲೀಷ್‌ ಮಾತ್ರ ಬಳಸಿರುವುದು 
ಆ ಮಾಲೀಕರು ಆಧುನಿಕ ಭಾರತದಲ್ಲಿ ಉರ್ದು ಹಾಗೂ ಇಂಗೀಷ್‌ ಭಾಷೆಗಳು 
ಪ್ರತಿವಿಧಿಸುವ ವಿವಿಧ ಸಾಮಾಜಿಕ ಮೌಲ್ಯಗಳಿಗೆ ಸಂಬಂಧಿಸಿದ 
ಸಿದ್ಧಾಂತಗಳನ್ನು ಸೂಚಿಸುತದೆ. 


ಹೊನೆಯ ಮಾತು 


ಈ ಲೇಖನದಲ್ಲಿ, ಸರ್ಮೇಸಾಮಾನ್ಯವಾಗಿ ರಸ್ತೆಗಳಲ್ಲಿ, ಮಾರುಕಟ್ಟೆ ಹಾಗೂ 
ಮಾಲ್‌ ಗಳಲ್ಲಿ ಕಾಣಬಹುದಾದ ಸಂಜ್ಞೆ ಹಾಗೂ ಚಿಹ್ನೆಗಳನ್ನು ಬಳಸಿ ಭಾಷಿಕ 
ಮೈವಿಧ್ಯತೆ ಹಾಗು ಭಾಷೆಗೆ ಸಂ ಬಂಧಿಸಿದ ಇನ್ನಿತರ ಸಾಮಾಜಿಕ- ಸಾಂಸ್ಕೃತಿಕ 
ಆಯಾಮಗಳಾದ ಭಾಷೆಯ ಬಳಕೆಯನ್ನು ನಿರ್ದೇಶಿಸುವ ವನೀತಿಗಳು, 
ಬಹುಬಾಷಿಕತ್ತ, ಬಾಷೆ ಹಾಗೂ ಪ್ರಾಧಿನಿಕತ್ವ ಮತ್ತು ಅಲ್ಪಸಂಖ್ಯಾತ ಭಾಷೆಗಳ 
ಬಗ್ಗೆ ಬೋಧಿಸಲು ಉಪಯೋಗಿಸಬಹುದಾದ ವಿಚಾರವನ್ನು ನೀಡಲಾಗಿದೆ. ಈ 
ರೀತಿಯ ಸಾಮಗಿಗಳನ್ನು ವಿದ್ಯಾರ್ಥಿಗಳು ಹಾಗೂ ಶಿಕ್ಷರು ಸಂಗ್ರಹಿಸುವ 
ಮೂಲಕ ನಮ್ಮ ಭಾಷೆ ಹಾಗೂ ಬಾಷಿಕ ವೈವಿಧ್ಯತೆಯ ಬಗ್ಗೆ ತಿಳುವಳಿಕೆಯನ್ನು 
ವೃದ್ಧಿಸಿಕೊಳ್ಳ ಬಳಸಬಹುದಲ್ಲದೆ, ವಿದ್ಯಾರ್ಥಿ ಕೇಂದ್ರತವಾದ ಕಲಿಕಾ 
ಪರಿಸರವನ್ನು ಇದು ಸೃಷ್ಟಿಸಲು ನೆರವಾಗುತ್ತದೆ, ಹಾಗೆಯೇ ವಿದ್ಯಾರ್ಥಿಗಳಲ್ಲಿ 
ಎವಿಮರ್ಶಾತಕ ಆಲೋಚನಾ ಸಾಮರ್ಥ್ಯವನ್ನು ಬೆಳೆಸುತದೆ. 


ಟಿಪ್ಪಣಿಗಳು 


10 


1 ಈ ಬರವಣಿಯ ಕುರಿತಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀಡಿದ 
ಸಂಪಾದಕರು ಹಾಗೂ ಅನಾಮಧೇಯ ವಿಮರ್ಶಕರಿಗೆ ವಾನು 
ಆಭಾರಿಯಾಗಿದ್ದೇನೆ. ಇದರೊಡನೆ, ಈ ಲೇಖನದಲ್ಲಿ ಉಪಯೋಗಿಸಿಕೊಳ್ಳೃ 
ಚಿತ್ರಗಳನ್ನು ನೀಡಿದ ಡಾ. ಕೌಸಾರ್‌ ಮಾಜ್ನರಿ ಹಾಗೂ ಡಾ.ಮಹಮೂದ್‌ ಅಕ್ಷರ್‌ 
ಅವರಿಗೆ ನನ್ನ ಕೃತಜ್ಞತೆಗಳು. 


2. ಉದಾಹರಣೆಗಾn www.bhojpuria.com ಈ ವೆಬ್‌ಸೈಟಿನ್ನು ನೋಡಿ. 
ಇದರಲ್ಲಿ ಭೋಜ್ಜುರಿ ಸಾಹಿತ್ಯದ ಬಗ್ಗೆ ಒಂದು ಇಡಿ ವಿಭಾಗವಿದೆ ಹಾಗೂ 
ಇಂಗೀಷ್‌ಬಿಂದ ಭೋಜ್ಜುರಿಗೆ ಒಂದು ಆನ್‌ ಲೈನ್‌ ಶಬ್ದಕೋಶ ಸಹ ಇದೆ. 


3. ಭಾರತೀಯ ಭಾಷೆಗಳ ಬೋಧನೆಯ ಕುರಿತಾದ ಸೂತ್ರಗಳು ಹಾಗೂ 
ನೀತಿಗಳ ವಿಮರ್ಶೆಗೆಗಾಗಿ ಭಾಷೆಯ ಬಗ್ಗೆ ನ್ಯಾಷನಲ್‌ ಕರಿಕ್ಕುಲಂ ಫ್ರೇಂ ವರ್ಕ್‌ 
ಅವರ ಅಭಿಪ್ರಾಯ ಮಂಡನಾ ಲೇಖನವನ್ನು (2006) ನೋಡಿ. 


4. ಅಲ್ಪಸಂಖ್ಯಾತರ ಮಾತೃ ಬಾಷೆಗಳ ಕಣ್ಮರೆಯ ಬಗ್ಗೆ ತಿಳಿಯಲು 
ಅಹಮದ್‌ (2011) ಹಾಗೂ ಶರ್ಮಾ (2001) ನೋಡಿ. 


5. ಭಾಷಾ ವೀತಿಗಳೆಂಬುದು ಈಗಾಗಲೆ ನೇರವಾಗಿ ಬರೆದ ದಾಖಲೆಗಳಲ್ಲದೆ, 
ಬಾಷೆಯನ್ನು ಸಾರ್ವಜವಿಕ ಉದ್ದೇಶಗಳಿಗೆ ಬಳಸುವುದರ ಬಗ್ಗೆ ದಾಖಲಾಗದ 
ಪದ್ದತಿಗಳನ್ನೂ ಒಳಗೊಂಡಿದೆ. 


6. ಕೆನಾಡದ ಕ್ಯುಬೇಕ್‌ ಅಲ್ಲಿರುವ ನೀತಿಗಳು ಫಪ್ರೇಂಚ್‌ ನ್ನೇ ಸಂಜ್ಞೆ ಹಾಗೂ 
ಚಿಹ್ನೆಗಳಲ್ಲಿ ಬಳಸಬೇಕೆಂದು ನಿರ್ದೇಶಿಸುತ್ತದೆ. ಇತ್ತೀಚೆಗೆ, ಕಂಪನಿಯೊಂದು 
ತಮ್ಮ ಪಲಕದಲ್ಲಿ ಫ್ರೇಂಚನ್ನು ಉಪಯೋಗಿಸದ್ದರೂ, ಇಂಗ್ಲೀಷ್‌ ಹಾಗೂ 
ಪ್ರೇಂಚ್‌ ಅಕ್ಷರಗಳನ್ನು ಒಂದೇ ಗಾತ್ರದ ಪ್ರಮಾಣದಲ್ಲಿ ಬರೆದಿದ್ದರೆಂಬ ಕಾರಣಕ್ಕೆ 
; ಕಂಪನಿಯ ಮೇಲೆ ದಂಡವನ್ನು ಹೇರಲಾಯಿತು. 

ರಿಜ್ಠಾನ್‌ ಅಹೆಮದ್‌ (ಮಿಶಿಗೆನ್‌ ಅಲ್ಲಿ ಪಿ ಹೆಚ್‌ ಡಿ) ಪ್ರಸ್ತುತವಾಗಿ ಕತಾರ್‌ 
ವಿಶ್ವವಿಧ್ಯಾಲಯದಲ್ಲಿ ಸಾಮಾಜಿಕ ಭಾಷಿಕಶಾ ಸ್ಪ್ತದ ಸಹಾ ಸಹಾಯಕ ಪ್ರೊಫೆಸರ್‌ ಆಗಿ 
ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಅವರಿಗೆ ಸಂಶೋಧನೆಯ ಆಸಕ್ತಿ ಬಿಷಯಗಳೆಂ೦ದರೆ- ಭಾಷೆ 
ಹಾಗೂ ಅಸೆ, ಶಿಕ್ಷಣದಲ್ಲಿ ಭಾಷೆ ಹಾಗೂ ಆರ್ಥೋಗಫಿ (ಭಾಷೆಯೊಂದರ ಅಕ್ತರ- ಪದಗಳ 
ಲಿಪಿಯ ಪದ್ಧಿತಿ). ಪ್ರಾಗ್ಮಾಟಿಕ್ಸ್‌, ಲ್ಯಾಂಗ್ವೇಜ್‌ ಇನ್‌ ಸೊಸೈಟಿ ಹಾಗೂ ಮಾರ್ಡನ್‌ ಏಷಿಯನ್‌ 
ಸೃಡೀಸ್‌ ಬಗ್ಗೆ ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. 


Rizwan.ahmad@qu.edu.qa 


ಪರಾಮರ್ಶನೆ 


11 


Ahmad, R. (2011). Urdu in Devanagari: Shifting orthographic practices and Muslim identity 
in Delhi. Language in Society, 40(3), 259-284. 


Ben-Rafael, E., Shohamy, E., Amara, H. & TrumperHecht, N. (2006). The symbolic 
construction of the public space: The case of Israel. International Journal of Multilingualism, 
3(1),7-28. 


Blommaert, J., Collins, J., & Slembrouck, S. (2005). Polycentricity and interactional regimes in 
‘global neighborhoods’. Ethnography, 6(2), 205-235. Available from 
https://www.academia.edu/1410280/Spaces_of_ multilingualism 


Gupta, R.S. & Kapoor, K. (1991). Introduction. In R. S. Gupta & Kapil Kapoor, (Eds.), English 
in India: Issues and problems, (pp. 13-24). Delhi:Academic Foundation. 


Landry, R. & Bourhis, R. (1997). Linguistic landscapes and ethnolinguistic vitality: An 
empirical study. Journal of Language and Social Psychology, 16(2), 23-49. 


Mallikarjun, B. (2010). Patterns of Indian multilingualism. Language in India. E-Journal,10. 
Retrieved from 
http://www.languageinindia.com/june2010/mallikarjunmultilingualismfinal.pdf 


NCERT. (2006). National focus group position paper on teaching of Indian language. New 
Delhi: NCERT. 


Proctor, L. M. (2014). English and globalization in India: The fractal nature of discourse. 
Journal of Linguistic Anthropology, 24(3), 294-314. 


Schiffman, H. (2006). Language policy and linguistic culture. In T. Ricento (Ed.), An 
introduction to language policy: Theory and method (pp. 111-125). Oxford: Blackwell. 


Scott, M. (2015). French language still vulnerable in Quebec, judge rules in rejecting 


challenge to sign law. Retrieved from http://news.nationalpost.com/news/canada/french- 
language-still-vulnerable-in-quebec-judge-rules-in-rejecting-challenge-to-sign-law 


Sharma, J. C. (2001). Multilingualism in India. Language in India. E-journal, 1(8). Retrieved 
from http://www.languageinindia.com/dec2001/jcsharma2.html 


ಚಿಂತನಾತ್ಮಕ ಪ್ರಶ್ನೆಗಳು: 


೧.  ಭಾಷಾಶಿಕ್ಷಣದಲ್ಲಿ ಯಾವ ಅಂಶಕ್ಕೆ ಶೈಕ್ಷಣಿಕ ಗಮನ ಸಿಗುತಿಲ್ಲವೆಂದು ಈ ಲೇಖನದಲ್ಲಿ 
ಹೇಳಲಾಗಿದೆ? 


12 


೨. ಬಾಷಿಕ ಭೂವಿಸ್ತಾರವೆಂದರೇನು: 


೩. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ನಮ್ಮ ಸುತ್ತಮುತ್ತಲಿರುವ ಸಂಜ್ಞೆ ಹಾಗೂ ಚಿಹ್ನೆಗಳ 


ಬಾಷಾ ಬಳಕೆಯ ಕುರಿತು ಸಂಗ್ರಹಿಸಿದನ್ನು ಮಾಹಿತಿಯನ್ನು ಯಾವ ರೀತಿ ತರಗತಿಯ ಕಲಿಕೆಗೆ 
ಉಪಗೋಗಿಸಬಹುದು” 


೪. ಬಾಷೆಗೆ ಸಂಬಂಧಿಸಿದ ಯಾವ ಸಾಮಾಜಿಕ- ಸಾಂಸ್ಕೃತಿಕ ಆಯಾಮಗಳನ್ನು ಈ 
ಲೇಖನದಲ್ಲಿ ಚರ್ಚಿಸಲಾಗಿದೆ? 


ಅನುವಾದಕರು- ಉಪಾ ಬಿ ಎನ್‌. ಪರಿಶೀಲನೆ- ಗಣೇಶ್‌ ಯು 


ಮೂಲ - Language and Language Teaching Volume 5 Number 1 Issue 9 January 2012 


13 


